ಕರ್ನಾಟಕ ವಿಧಾನ ಪರಿಷತ್ತು 


1095 


ಶ್ರೀ ಎನ್‌.ಎಸ್‌.ಬೋಸ್‌ರಾಜು(ವಿಧಾನ ಸೆಚೆಯಿಂದೆ 
ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


13.03.2020. 


ಉತ್ತರಿಸುವ ಸಚಿವರು 


ಮಾನ್ಯ ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ 
ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


(4 
[CN 


ಉತ್ತರ 


ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಗಡಿನಾಡು 
ರಾಯಚೂರು ನಗರದಲ್ಲಿ ಪ್ರಾರಂಭಗೊಂಡ 
'ಕರ್ನಾಟಕ ಸಂಘ'ದ ಅಭಿವೃದ್ಧಿ ಮಾಡಲು 
ಸರ್ಕಾರ ತೆಗೆದುಕೊಂಡ ಕ್ರಮಗಳೇನು; 


ಗಡನಾಡು ರಾಯಚೂರು `ಸಗರದಲ್ಲಿ' 'ಪ್ರಾರಂಭಗೊಂಡಿರುವ 
ಕರ್ನಾಟಕ ಸಂಘವು ಅಭಿವೃದ್ಧಿ ಕಾಮಗಾರಿಗಳಿಗೆ ಧನಸಹಾಯ 
ಕೋರಿ ಅರ್ಜಿ ಸಲ್ಲಿಸಿದಲ್ಲಿ ನಿಯಮಾನುಸಾರ ಪರಿಶೀಲಿಸಿ 
ಕ್ರಮವಹಿಸಲಾಗುವುದು. 


ಆ) 


ಗಔನಾಡು ಭಾಗದಲ್ಲಿರುವ ಕರ್ನಾಟಕ 
ಸಂಘಗಳನ್ನು ಪ್ರೋತ್ಸಾಹಿಸಲು ಸರ್ಕಾರ 
ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳೇನು; 


ಗಡನಾಡು ಭಾಗದಲ್ಲಿರುವ `ಕರ್ನಾಟಕ ಸಂಘಗಳನ್ನು 
ಪ್ರೋತ್ಸಾಹಿಸಲು ಸಾಂಸ್ಕೃತಿಕ ಭವನ, ಕನ್ನಡ ಭವನ, ಬಯಲು 
ರಂಗಮಂದಿರ ನಿರ್ಮಾಣಕ್ಕಾಗಿ ಹಾಗೂ ಆ ಭಾಗಗಳಲ್ಲಿ 
ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲು ಆಯಾ ಸಂಘಗಳ 
ಬೇಡಿಕೆಗಳಿಗನುಗುಣವಾಗಿ ಪ್ರಾಧಿಕಾರದಿಂದ ಅನುದಾನ ಲಭ್ಯತೆ 
ಆಧಾರದ ಮೇಲೆ ಅನುದಾನ ಬಿಡುಗಡೆ ಮಾಡಲಾಗುವುದು. 


ಇ) 


ರಾಯೆಜೊರು ನಗರದಲ್ಲಿ  ಗಾಂಧಿಭವನ 
ನಿರ್ಮಾಣ ಮಾಡಲು ಸರ್ಕಾರ 
ತೆಗೆದುಕೊಂಡ ಕ್ರಮಗಳೇನು; ಸದರಿ ಭವನ 
ನಿರ್ಮಾಣಕ್ಕೆ ಯಾವ ವರ್ಷದಲ್ಲಿ 
ಅನುದಾನ ಬಿಡುಗಡೆ ಮಾಡಲಾಗಿದೆ; 
ಪ್ರಸ್ತುತ ಕಾಮಗಾರಿ ಯಾವ ಹಂತದಲ್ಲಿದೆ? 


ರಾಯೆಜೊರು' ನಗರದಲ್ಲಿ `` ಗಾಂಧೀಭವನ ನಿರ್ಮಾಣ 
ಕಾಮಗಾರಿಯನ್ನು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ 
ಇಲಾಖೆ ವತಿಯಿಂದ ಕೈಗೊಳ್ಳಲಾಗಿದೆ. 

2017-18ನೇ ಸಾಲಿನಲ್ಲಿ ಸದರಿ ಭವನಕ್ಕೆ 
ರೂ.3.00ಕೋಟಿಗಳ ಅನುದಾನವನ್ನು ಬಿಡುಗಡೆ 
ಮಾಡಲಾಗಿರುತ್ತದೆ. ಪ್ರಸ್ತುತ ನಿವೇಶನ ಸಮತಟ್ಟು ಕಾರ್ಯ 
ಮುಗಿದಿದ್ದು, ಕಟ್ಟಡ ನಿರ್ಮಾಣ ಕಾಮಗಾರಿಯು 
ಪ್ರಗತಿಯಲ್ಲಿರುತ್ತದೆ. 


ಸಂಖ್ಯೆ; ಕಸಂವಾ 45 ಕೆಒಎಲ್‌ ಆಕ 2020. 


pe 


(೩.ಟಿ. ರವಿ) 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 


ಮ) 


ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 


